ಮಾನ್ಯ ವಿಧಾನ ಪರಿಷತ್‌ ಸದಸ್ಯರ ಹೆಸರು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಕ ವಿಧಾನ ಪರಿಷತ್‌ 


ಶ್ರೀ ಎನ್‌.ಅಪ್ಲಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತು 
1786 


ಇ "ಉತ್ತರಿಸಬೇಕಾದ ದಿನಾಂಕ 24.03.2020. 
ಉತ್ತರಿಸಬೇಕಾದ ಸಚಿವರು ಸಹಕಾರ ಸಚಿವರು. 
ರಾ ಪ್ರಶ್ನೆ ಉತ್ತರ 
ಅ) | ಮಂಡ್ಯ ಜೆಲ್ಲೆಯಲ್ಲಿರುವ | ವೃಂಡ್ಯ ಜಿಲ್ಲೆಯಲ್ಲಿ ದಿನಾಂಕ 31-3-2019ರ ಅಂತ್ಯಕ್ಕೆ ಇದ್ದೆಂತೆ ಒಟ್ಟು 2077 ವಿವಿಧ ವರ್ಗದ ಸಹಕಾರ 
ಸಹಕಾರ ಸಂಘಗಳು | ಸಂಘಗಳರುತವೆ. ತಾಲ್ಲೂಕುವಾರು ಮಾಹಿತಿಯು ಈ" ಕೆಳಕಂಡಂತಿರುತದೆ. 
ಎಷ್ಟು? ತಾಲ್ಲೂಕುವಾರು ಸ 3 ಚ 
ಮಾಹಿತಿ ನೀಡುವುದು ಸಹಕಾರ ಸನಘಗಳಸಂಷ್ಯ 
ತ್ರೈಸಂ. ತಲ್ಲ್ನರ ಕಾರ್ಜಾನಕತ ವಾಷ್‌ ಏಟ್ಟು 
7 ಮರಡ್ಯ 330 7 473 
2 ಮದ್ದೂರು” 338 70 34 
3 ಮಳವ್ಸ್‌ 287 7 774 
4] ಕೀರರಗಪಟ್ಟಡ T7285 I [6] 
3-ವಾಂಡಪಪಕ pil] 3 py) 
[) ಕೆಆರ್‌ಪೌಟ 328 5 333 
7 ನಾಗಮಂಗರ 34 pS pT] 
ಬ್ರಾ 7024 33 277 
ಆ) | ಮಂಡ್ಯ ಜಿಲ್ಲೆಯಲ್ಲಿನ ಮಂಡ್ಯ ಜಿಲ್ಲೆಯಲ್ಲಿ ದಿನಾಂಕ: 31-03-2019 ರ ಅಂತ್ಯಕ್ಕೆ 1662 ಸಹಕಾರ ಸಂಘಗಳ ವಾರ್ಷಿಕ ಲೆಕ್ಕ ತಪಾಸಣೆ 
ಎಷ್ಟು ಸಹಕಾರ ಮಾಡಲಾಗಿದೆ. 415 ಸಹಕಾರ ಸಂಘಗಳ ಲೆಕ್ಕ ತಪಾಸಣೆ ಮಾಡಲು ಬಾಕಿ ಉಳಿದಿರುತ್ತವೆ. ತಾಲ್ಲೂಕುವಾರು 
ಸಂಘಗಳಲ್ಲಿ ವಾರ್ಷಿಕ | ಮಾಹಿತಿಯು ಈ ಕೆಳಕಂಡಂತಿರುತ್ತದೆ. 
ಈಕೆ ತಪಾಸಣೆ ಒಟ್ಟು ಸಹಕಾರ ಪೆಕ್ಕಪೌಶೋಧಕ್‌ ಪಕ್ಕಪರಹೋಧನೆಯಾಗಡೆ 
. ef ಸಂಘಗಳು | ಮಾಡಲಾಗಿರುವ ಸಹಕಾರ ಬಾಕಿ ಉಳಿದಿರುವ 
ಮಾಡಲಾಗಿದೆ ಮತ್ತು |(ಕಸಂ| ಜಿಲ್ಲೆ ಹೆಸರು ಸಂಘಗಳ ಸಂಖ್ಯೆ ಸಹಕಾರ ಸಂಘಗಳ 
ಎಷ್ಟು ಬಾಕಿಯಿದೆ is ಸಂಖ್ಯೆ 
(ತಾಲ್ಲೂಕುವಾರು 1 ಮಂಡ್ಯ 475 368 107 
ಮಾಹಿತಿ ನೀಡುವುದು) 7 ಮದ್ದೂರು 348 773 75 
3 [ಮಳವಳ್ಳಿ 774 197 77 
4 ಶ್ರೀರರಗಪಟ್ಟಣ 727 16 73 
5] ಪಾಂಡವಪುರ 227 4 4% 
6] ಕನರ್‌ಪಾಚ 33 275 58 
7 ನಾಗವಾಂಗವ p73 357 A 
ಒಟ್ಟ್‌ | 2077 162 5 
ಇ) | ವಾರ್ಷಿಕ ಲೆಕ್ಕ ತಪಾಸಣೆ ಪ್ರತಿಯೊಂದು ಸಹಕಾರ ಸಂಘದ ಲೆಕ್ಕಪರಿಶೋಧನೆಯನ್ನು ಆ ಸಂಘದ ಆಡಳಿತ ಮಂಡಳಿಯು, ಆರ್ಥಿಕ 


ಮಾಡಿಸದ ಸಹಕಾರ 
ಸಂಘಗಳ ವಿರುದ್ಧ 
ಸರ್ಕಾರ 
ತೆಗೆದುಕೊಂಡಿರುವ 
'ಕೆಮಗಳೇನು 

(ವಿವರ ನೀಡುವುದು) 


ವರ್ಷ ಮುಗಿದ ನಂತರ ಸೆಪ್ಸೆಂಬರ್‌-01 ನೇ ತಾರೀಖಿನೊಳಗೆ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 
63 ರಂತೆ ಪೂರ್ಣಗೊಳಿಸಿಕೊಳ್ಳುವುದು ಜವಾಬ್ದಾರಿಯಾಗಿರುತ್ತದೆ. ಅಲ್ಲದೆ ಲೆಕ್ಕಪರಿಶೋಧನೆಗೆ ಅಗತ್ಯವಿರುವ 
ಮಾಹಿತಿ ಮತ್ತು ಲೆಕ್ಕ ಪುಸ್ತಕಗಳನ್ನು ಒದಗಿಸುವ ಜವಾಬ್ದಾರಿಯು ಸಹ ಆಡಳಿತ ಮಂಡಳಿಯದೇ ಆಗಿರುತ್ತದೆ. 
ಆ ಪ್ರಕಾರವಾಗಿ ಲೆಕ್ಕಪರಿಶೋಧನೆ ಮಾಡಿಸದ ಆಡಳಿತ ಮಂಡಳಿಯ ವಿರುದ್ಧ ಸಮಕ್ಕೆಗೊಳ್ಳಲು ಸಹಕಾರ 
ಸಂಘಗಳ ಕಾಯ್ದೆ 1959 ರ ಕಲಂ 29ಸಿ (8)ರ ರೀತ್ಯಾ ಕಮಕ್ಕೆಗೊಳ್ಳಲು ಅವಕಾಶಗಳಿವೆ. ಈ ಕುರಿತು 
ಸಂಬಂದಿಸಿದವರಿಗೆ ಸೂಚನೆಗಳನ್ನು ನೀಡಲಾಗಿರುತ್ತದೆ. 


ಇಹ 

ಸಂಖ್ಯೆ ಪ್ರಕ್ನೆ ಉತ್ತದ ¥ 

ಈ) | ವಾರ್ಷಿಕ ಅಕ್ಕ | ಲೆಕ್ಕಪರಿಶೋಧನಾ ವರದಿಯಲ್ಲಿ ಕಂಡುಬರುವ ನ್ಯೂನತೆಗಳ ಸಂಬಂಧ ಕ್ರಮಕೈಗೊಂಡು ನ್ಯೂನತೆಗಳನ್ನು 
ತಪಾಸಣೆಯಲ್ಲಿನ ಸರಿಪಡಿಸುವ ಜವಾಬ್ದಾರಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ .63(10) ರ ರೀತ್ಯಾ ಆಡಳಿತ 
ನ್ಯೂನತೆಗಳಿಗೆ ಮಂಡಳಿಯದೇ ಆಗಿರುತ್ತದೆ. "ಆ ರೀತಿಯಾಗಿ ನ್ಯೂನತೆಗಳನ್ನು ಸರಿಪಡಿಸಿದ ಬಗ್ಗೆ ವರದಿಯನ್ನು ನಿಬಂಧಕರು 
ಅನುಪಾಲನಾ ವರದಿ | ಮ್ತು ಲೆಕ್ಕಪರಿಶೋಧನಾ ನಿರ್ದೇಶಕರಿಗೆ ಸಲ್ಲಿಸಬೇಕಿರುತ್ತದೆ, ಪ್ರಸ್ತುತ ಸಂಘಗಳು ಅವರುಗಳ ವಾರ್ಷಿಕ ಮಹಾ 
ವ ಸ | ಸಭೆಯಲ್ಲಿ ತೆಕ್ಕಪರಿಕೋಧನಾ ವರದಿಗಳ ಮೇಲೆ ಕೈಗೊಂಡ ನಿರ್ಣಯಗಳನ್ನು ಮಹಾಸಭೆಯ 

ಷೆ 

ದ ನಡವಳಿಗಳೊಂದಿಗೆ ಸಲ್ಲಿಸುತ್ತಿದ್ದಾರೆ. ಅನುಪಾಲನಾ "ವರದಿಯನ್ನು ಸಲ್ಲಿಸದೇ ಇರುವ ಸಹಕಾರ ಸಂಘಗಳ 
ಕ್ರಮಗಳೇನು; ಮೇಲೆ ನಿಯಮಾನುಸಾರ ಪರಿಶೀಲಿಸಿ ಕಮ ಜರುಗಿಸಲಾಗುವುದು. 
| (ಮಾಹಿತಿ ನೀಡುವುದು) p K 


ಸಿಒ 31 ಸಿಎಲ್‌ಎಂ 2020 


p3 ೫ ್ಜ p 
oa de 
(ಎಸ್‌.ಟಿ ಸೋಮಶೇಖರ್‌) 

ಸಹಕಾರ ಸಚಿವರು 


